ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 799 
ಸದಸ್ಯರ ಹೆಸರು ; ಶ್ರೀ ಮುನಿರಾಜು ಗೌಡ ಪಿ.ಎಂ 
(ವಿಧಾನಸಭೆ ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20.12.2021 
ಉತ್ತರಿಸುವ ಸಚಿವರು ; ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


6; ಖ್ಟು ಕದ 
ಕರ್ನಾಟಕ ಪಬ್ಲಿಕ್‌ ಶಾಲೆಗಳನ್ನು 
ಆರಂಭಿಸಲಾಗಿದೆ; (ಜಿಲ್ಲಾವಾರು, 
ತಾಲ್ಲೂಕುವಾರು ವಿವರ 
ನೀಡುವುದು) 


ಸಾಲಿನಲ್ಲಿ 100 ಕರ್ನಾಟಕ ಪಬ್ಲಿಕ್‌ ಶಾಲೆಗಳು 
ಸೇರಿದಂತೆ ಒಟ್ಟು 276 ಕರ್ನಾಟಕ ಪಬ್ಲಿಕ್‌ 
ಶಾಲೆಗಳನ್ನು ರಾಜ್ಯಾದ್ಯಂತ ಪ್ರಾರಂಭಿಸಲಾಗಿದೆ. 

(ಜಿಲ್ಲಾವಾರು, ತಾಲ್ಲೂಕುವಾರು ಶಾಲಾ ಪಟ್ಟಿಯನ್ನು 
ಅನುಬಂಧ-1 ರಲ್ಲಿ ಒದಗಿಸಿದೆ.) 


ವಶೇಷವಾ ಯಾವ ರೀತಿಯ 
ಶಿಕ್ಷಣವನ್ನು ಬೋಧನೆ 
ಮಾಡಲಾಗುತ್ತಿದೆ? 


ಪೂರ್ವ ವಿಭಾಗದವರೆಗೂ ಒಂದೇ 
ಸೂರಿನಡಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು 
ಕರ್ನಾಟಕ ಪಬ್ಬಿಕ್‌ ಶಾಲೆಗಳಲ್ಲಿ ನೀಡಲಾಗುತ್ತಿದೆ. 


ಈ ಶಾಲೆಗಳಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಕನ್ನಡ ಮತ್ತು 
ಆಂಗ್ಲ ಮಾಧ್ಯಮ  (ದ್ದಿ-ಭಾಷಾ ಮಾಧ್ಯಮ) 
ಎರಡರಲ್ಲೂ ವಿದ್ಯಾರ್ಥಿಗಳಿಗೆ ಬೋಧನೆ 
ಮಾಡಲಾಗುತ್ತಿದೆ. 


* ಇದುವರೆಗೆ ಪ್ರಾರಂಭಿಸಲಾಗಿರುವ ಎಲ್ಲಾ 276 
ಕರ್ನಾಟಕ ಪಬ್ಲಿಕ್‌ ಶಾಲೆಗಳನ್ನು 
ಸಂಪೂರ್ಣವಾಗಿ ಸರ್ಕಾರದಿಂದಲೇ 
ನಿರ್ವಹಿಸಲಾಗುತ್ತಿದೆ. 


* ಸರ್ಕಾರದ ಆಶಯ ಮತ್ತು ನೀತಿಗೆ ಕ್ರಿಯಾಶೀಲ 
ಸಮುದಾಯದ ಸಹಭಾಗಿತ್ವದಲ್ಲಿ ಉತ್ತಮ 
ಗುಣಮಟ್ಟದ ಕಲಿಕೆಯನ್ನು ಒದಗಿಸಲು 
ಬೆಂಬಲಿಸುವ ಖಾಸಗಿ ಸಂಸ್ಥೆಗಳನ್ನು ಮಾತ್ರ 
ಪರಿಗಣಿಸಲಾಗುವುದು. 

* ಆಸಕ್ತ ಎನ್‌.ಜಿ.ಒಗಳು, ಕಾರ್ಪೊರೇಟ್‌ 
ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು, 
ದಾನಿಗಳು, ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ 
ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ 
ಅಭಿವೃದ್ಧಿಪಡಿಸಲು ಇಚ್ಛಿಸಿದಲ್ಲಿ ಪ್ರಸ್ತುತ ಇರುವ 
ಸರ್ಕಾರಿ ಶಾಲೆಗಳನ್ನು ಕೆ.ಪಿ.ಎಸ್‌ 
ಶಾಲೆಗಳನ್ನಾಗಿ ಪರಿವರ್ತಿಸಲು ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಇಪಿ 204 ಪಿಎಂಸಿ 2021, 

ದಿನಾ೦ಕ:25.10.2021 ರಲ್ಲಿ ಅವಕಾಶ 

ಕಲ್ಪಿಸಲಾಗಿದೆ. (ಸುತ್ತೋಲೆ ಪ್ರತಿಯನ್ನು 


ಪ್ರಾರಂಭಿಸಲಾಗಿರ 
ಎಲ್ಲಾ ಕರ್ನಾಟಕ ಪಬ್ಲಿಕ್‌ 
ಶಾಲೆಗಳನ್ನು ಸಂಪೂರ್ಣವಾಗಿ 
ಸರ್ಕಾರದಿಂದಲೇ 
ನಿರ್ವಹಿಸಲಾಗುತ್ತಿಯೇ; ಅಥವಾ 
ಖಾಸಗಿಯವರ ಸಹಭಾಗಿತ್ವದಿಂದ 
ನಿರ್ವಹಿಸಲಾಗುತ್ತಿದೆಯೇ ) 


ಈ) | ಪ್ರಸಕ್ತ ಸಾಲನಿಂದ ಹೂಸ | ಆಸಕ್ತ ಎನ್‌.ಜಿ.ಒಗಳು, ಕಾರ್ಪೊರೇಟ್‌ 
ಕರ್ನಾಟಕ ಪಬ್ಲಿಕ್‌ ಶಾಲೆಗಳನ್ನು! ಸ್ಪಂಸ್ಸೆಗಳು,ು ಸ್ವಯಂ ಸೇವಾ ಸಂಸ್ಥೆಗಳು, 
ಖಾಸಗಿಯವರಿಗೆ ವಹಿಸುವ| ದಾನಿಗಳು, ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ 
ಪ್ರಸ್ತಾವನೆ ಸರ್ಕಾರದ| ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ 
ಪರಿಸನೆಯಿಲ್ಲಬಿರಿಸಲ ಅಭಿವೃದ್ಧಿಪಡಿಸಲು ಇಚ್ಛಿಸಿದಲ್ಲಿ ಪ್ರಸ್ತುತ ಇರುವ 


ಉ) '|ಹಾಗಿದಲ್ಲಿ, 
ಬನು 


! ಖಾಸಗಿಯವರಿಂದ 
ಪಡಿಸಲಾದ ಕರ್ನಾಟಕ 
ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ 
ವಿದ್ಯಾರ್ಥಿಗಳಿಗೆ ಉತ್ತಮ 
ಗುಣಮಟ್ಟದ ಶಿಕ್ಷಣ 
ಲಭ್ಯವಾಗುವುದನ್ನು ಖಾತರಿ 
ಪಡಿಸಿಕೊಳ್ಳಲು ಸರ್ಕಾರವು 


ಕೈಗೊಳ್ಳುತ್ತಿರುವ ಕ್ರಮಗಳೇನು? 


ಅಪಿ: 55 ಎಂಪಿ೪ 2021 


ಅನುಬಂಧ-2ರಲ್ಲಿ `ಒದಗಿಸಲಾಗಿದೆ) 


ಪೂರ್ಣವಾಗಿ | ರಾಜ್ಯದಲ್ಲ ಪ್ರಸ್ತುತ ಇದುವರವ 


| 


ಸರ್ಕಾರಿ ಶಾಲೆಗಳನ್ನು ಕೆ.ಪಿ.ಎಸ್‌ 
ಶಾಲೆಗಳನ್ನಾಗಿ ಪರಿವರ್ತಿಸಲು ಸರ್ಕಾರದ 
ಸುತ್ತೋಲೆ ಸಂಖ್ಯೆ: ಇಪಿ 204 ಪಿಎಂಸಿ 2021, 
ದಿನಾಂ೦ಕ:25.10.2021 ರಲ್ಲಿ ಅವಕಾಶ 
ಕಲ್ಪಿಸಲಾಗಿದೆ (ಸುತ್ತೋಲೆ ಪ್ರತಿಯನ್ನು 
ಅನುಬಂಧ-2ರಲ್ಲಿ ಒದಗಿಸಲಾಗಿದೆ). 

ಪೂರ್ಣವಾಗಿ 


ಅಭಿವೃದ್ಧಿ | ಖಾಸಗಿಯವರಿಂದ ಕರ್ನಾಟಕ ಪಬ್ಲಿಕ್‌ ಶಾಲೆಗಳನ್ನು 
ಪಬ್ಲಿಕ್‌ | ಅಭಿವೃದ್ಧಿಪಡಿಸಿರುವುದಿಲ್ಲ. 


€ ಸರ್ಕಾರದ ಆಶಯ ಮತ್ತು ನೀತಿಗೆ 
ಅನುಗುಣವಾಗಿ ಉತ್ತಮ ಗುಣಮಟ್ಟದ 
ಕಲಿಕೆಯನ್ನು ಒದಗಿಸಲು ಬೆಂಬಲಿಸುವ 
ಖಾಸಗಿ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಿ 


ಸಿ.ಎಸ್‌.ಆರ್‌ ನಿಧಿಯನ್ನು ಸರ್ಕಾರಿ ಶಾಲೆಗಳ 
ಬಲವರ್ಧನೆಗಾಗಿ ಸಮರ್ಪಕವಾಗಿ 
ಬಳಸಿಕೊಳ್ಳಲಾಗುವುದು. ಮುಂದುವರೆದು, 
ಕೆ.ಪಿ.ಎಸ್‌ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ 
ನೀಡುವ ಜವಾಬ್ದಾರಿ ಹಾಗೂ 
ಮೇಲ್ವಿಚಾರಣೆಯ ಪಾತ್ರವನ್ನು ಶಿಕ್ಷಣ 
ಇಲಾಖೆಯೇ ನಿರ್ವಹಿಸುತ್ತದೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ ಇಪಿ 204 
ಹಿಎಂಸಿ 2021 ದಿ: 25.10.2021ರಲ್ಲಿ ಹೊಸ 


ಕೆ.ಪಿ.ಎಸ್‌ ಶಾಲೆಗಳನ್ನು ಪ್ರಾರಂಭಿಸಲು 
ಕೆಲವೊಂದು ಮಾನದಂಡಗಳನ್ನು 
ನಿಗದಿಪಡಿಸಿದ್ದು, ಸದರಿ ಮಾನದಂಡಗಳಿಗೆ 
ಬದ್ಧರಾಗಿರುವ ಎನ್‌.ಜಿ.ಒ.ಗಳು, 


ಕಾರ್ಪೊರೇಟ್‌ ಸಂಸ್ಥೆಗಳು, ಸ್ವಯಂ ಸೇವಾ 


ಸಂಸ್ಥೆಗಳು, ದಾನಿಗಳಿಗೆ ಮಾತ್ರ ಕೆ.ಪಿ.ಎಸ್‌ 
ಶಾಲೆಗಳನ್ನು ಅಭಿವೃದ್ದಿಪಡಿಸಲು ಅನುಮತಿ 
ನೀಡಲಾಗುತ್ತಿದೆ (ಸುತ್ತೋಲೆ ಪ್ರತಿಯನ್ನು 


ಅನುಬಂಧ-2ರಲ್ಲಿ ಒದಗಿಸಲಾಗಿದೆ). 


ಪ್ರಾಥವಾಕ "ಮತ್ತು ಪ್ರೌಢ ಶಿಕ್ಷಣ ಸಚಿವರು 


4C0Q 199 


XA 


276 KPS Schools List 


SO SNE NE SUS EL EB 

BA 

BA 
BAGALKOT BAGALKOT 
BAGALKOT 

_10 [BANGALORE U SOUTH 
2 [BANGALORE U SOUTH 
BANGALORE U SOUTH 
BANGALORE U SOUTH 
BANGALORE U SOUTH 
BANGALORE U SOUTH 


| 22 |BANGALORE USOUTH J|SOUTH-4 PS JEEVANABHIMANAGARA 


BANGALORE U SOUTH PS K.R. PURAM 
PS SARAKKI 
PS VARTHUR 
PS VISHWANATHAPURA 


PS DODDABELAVANGALA 
PS NANDAGUDI 

|_29 |BANGALORE RURAL [NELMANGALA  ““““__ [KPS THYAMGONDLU 

| 30 |BANGALOREU NORTH |NORTH4 °°“ [KPS, BAGALUR 

PS KRISHNANANDA NAGARA 
PS HEGGANHALLI 

PS SHESHADRIPURAM 

PS HEBBALA 


BANGALORE U NORTH North2, Malleshwaram PS MALLESHWARAM 
BANGALORE U NORTH 5 


North2, Malleshwaram PS JALAHALLlI 
ANGALORE U NORTH North3 Shivajinagara PS DJ HALLI 


PS Vasanthanagar 
PS Doddabanasavadi 
PS KODIGEHALLI 


North3 Shivajinagara 
North3 Shivajinagara 
North4, Yelahanka 


pa 


Belgaum City 
[42 [BiGaAM”””” [BelgaumCity 
[43 JBtcAM | KHANAPURA J KPS MUGALHAA 
| 44 |ecam — [KITTUR IKPS HUNASIKATTI OO 
| 45 [BELGAUM RAMADURGA KPS KATKOLA 
| 46 [BIGAM  JRURALAREA KPS K.K KOPPA 
SAVADATTI 
| 48 [BELGAUM SAVADATTI 
| 49 [BELGAUM CHIKKODI  |ATHANI KPS NADHI INGALAGA 
| 50 [BELGAUM CHIKKODI CHIKKODI KPS KEROORU 
KPS KHANGOAN 


s] 
MN 
[] 


ELGAUM CHIKKODI 
ELGAUM CHIKKODI 
ELGAUM CHIKKODI agwad 
LGAUM CHIKKODI udalgi 
56 ELGAUM CHIKKODI 

7 LGAUM CHIKKODI 
LGAUM CHIKKODI 


KPS YARAGATTI 
KPS U-KHANAPUR 
KPS MANGASULI 
KPS.KOUJALAGI 
KPS NIPPANI 

IBAG KPS RAIBAG 

IBAG 
ELLARY KPS EMMIGANURU 
ellary East 
ellary East KPS BELLARY 

KPS HIREHADAGALI 


| | 


i 
Ln 
m 


DM mm m/(mi|w 
mim/|my|m 

p 

P| 

<x 

m|E|7 


py 
pS 
pe 
< 
[s] 


8 
put 
[| 
m 
| ಸಾದ 
pS 
ps] 
< 
[ee] 


AGARIBOMMANAHALLI 


[*] 

m 

E 

p) 

<x 

ps pe 
Oo 
p< 
(Q) 
> 
| 


KPS GADIGANURU 
BELLARY KUDLIGI 


pS 
೫ 
< 


KPS BANDRI 


pS 
ps] 
< 
(4) 


IRAGUPPA 


ASAVAKALYANA 
BHALKI 
IDAR 


KPS MANTALA 


Oo 
pe 
P|] 


O 
> 
po) 
[) 


wivlwjlwv 
sls[[slola[eJals[z]o|o 
oom mlm mimlw 
s|s|s|slslolz/[™ 

>P|> 

pee] 

m|> 

ಹ 

[S| 


w 
po 
೧ 


HAMARAJANAGARA 
AMARAJANAGARA 


HAMARAJANAGARA YELANDURU 


J 


HAMARAJANAGARA 


HIKKABALLAPURA BAGEPALLI 
HIKKABALLAPURA CHIKKABALLAPURA 
CHIKKABALLAPURA CHINTAMANI 
1 |CHIKKABALLAPURA GOWRIBIDANUR 


00 wil vl vl 
“Ol|o0opw/D|Wm 
೧ 


CHIKKABALLAPURA GUDIBANDE KPS GUDIBANDE 
83 [CHIKKABALLAPURA SHIDLAGATTA KPS BASHETHALLY 


sk 


IKKAMAGALURU 
IKKAMAGALURU 
IKKAMAGALURU 
IKKAMAGALURU 
IKKAMAGALURU 
HIKKAMAGALURU 


೧ 


HIKMAGALURU 
KADURU 

OPPA 
MUDIGERE 
.R PURA 


pa 


PS KALASAPURA 

PS CHOWLAHIRIYURU 
PS KOPPA 

PS KALASA 

KPS N.R PURA 

KPS BEGARU 


pe 


[el [el [al [a] 
ಭತ ಷ ಹ ಜ 


೧ 
೨ 
| 


೧ 


CHIKKAMAGALURU THARIKERE 
[_ 93 [CHITRADURGA CHITRADURGA 
| 94 [cHmaoveca”  [HRVUU 77 |KPSHOSAYAAANAU | 
| 95 [cHimaouRea”_ HIRVURU777_ JKPSMARADIHAUI | 
96 [cHimaouRca”—_ JHOAKERE “~~ JKPSKASHIPURA | 
[_ 98 [CHITRADURGA “| MOLAKALMURU 
99 [|DAKSHINAKANNADA _ |BANTVALA 
BELTHANGADI 
| 102 |DAKSHINAKANNADA |MANGALURU PS MUTTURU 
KPS MUAR 
KPS KEYYURU 

105 KPS KUMBRA 


DAKSHINAKANNADA SULLIA KPS GANDHINAGARA 
DAKSHINAKANNADA SULYA KPS, BELLARE 
| 108 |DAVANAGERE CHANNAGIRI KPS SANTHEBENNURU 


DAVANAGERE CHANNAGIRI KPS THYAVANIGE 
DAVANAGERE DAVANAGERE (N) PS DODDABATHI 


111 |DAVANAGERE DAVANAGERE (N) PS KUKKWADA 
| 112 |DAVANAGERE DAVANAGERE SOUTH KPS MAYAKONDA 


113 |DAVANAGERE HARAPANAHALLI KPS HALUVAGALU 


KPS BANUVALLI 
HARIHARA KPS BANNIKODU 
KPS NYAMATI 

KPS SASVEHALLI 
KPS BILICHODU 
DHARWAD PS KARADIGUDDA 


5 
[ee 
Oo 

$ 

< 

> 

pa 

> 

(೧) 

m 

pe] 

m 


| 


B 
[Ce 
(0 
AHAENE 
>|>l<l<l<l< 
2|2|5|5|5|> 
<lslzlzlzlz 
S|5|>|>|>|5 
ಕlslalalalo 
m್ಗm|m|m 
DIP |Dm]D 
m್ಗim|m|m 


120 
DHARWAD 
_122 [DHARWAD HUBLI 
_123 [DHARWAD 
DHARWAD 
KUNDAGOLA 

127 [GAG 399 |GADAG RURAL KPS SORATURU 
_18jGaas” °°” [MUNDARAGI EEE: 

19 GaAs” “3°33 INARGUNOAA [KPSBANAHTIOOOOOOOOOOOOOO 
3ojcaas °°“ [NRGUNDA [KPSCHIKKANARAAGGUNOD OO 
3ijcaaes °° [RONAN [KPSMUSHIGERAIOOOOOOOOOO 
12jGaAas °31313o3o3oHRAHATTI [KSAT 

13 |[eaaas”- oo jsHiAHAAI oo KPSKADAKOLOOOOOOOO 

134 |HAsSANt °°“ JALURU 
ARAKALAGUDU 

136 
HASSAN 


PS NUGGENAHALLI 


pa 


CHANNARAYANAPATNA 


139 |HAssaN “HASSAN [KPS MOSALEHOSAHALU 
| 140 [HASSAN °°“ JHASSAN  ——[KPSBANAHA 
141 [HASSAN J HOLENARASIPURA ——[KPS HARIHARAPURA 

142 [HASSAN [SAKALESHPURA ——[KPSHETHURO 

143 [HASAN “°° [SAKALESHPURA  ———[KPS HANBALU 
104 |HaveRIi “°° [BvaDAGi | kPS BYADAGI 
HAVERI KPS KARAJAGI 
HIREKERURU IKPSNULAGERI OO] 
HAVERI RANEBENNUR 
SAVANURU KPS SAVANURU 

150 JHAVERI SHIGGANV KPS NARAYANAPURA 
| 151 [KALABURAG! [AFZALPURA KPS KARAJAGI 
ALANDA KPS MADANAHIPPARAGI § 

CHINCHOLI KPS SULEPETH 

154 CHINCHOL! 
CHITTAPURA 

156 JEVARAGI 
KALABURAGI NORTH 
KALABURAGI NORTH 
| 159 [KALABURAGI  “““__ [KALABURAGI NORTH 
[160 [KALABURAGI! “°3J“o[SEDAM —JKPSMUDHO 

161 IMADIKERI “3 [KPSNAPOKO 


OMAVARAPETE 


pa 


PS NELLIHUDIKERI 
PS PONNAMPETE 


[ee 
sls 
Ww 


g 
Pa Pad Pad Pa 
Je] [el [el (e) 
೫mlI೫m|m|N 
sz 
ps] 
® 
™™ 
| 
| 


ANGARPET KPS BOODIKOTE 
KSF pS SUNDARPANA 

KT KOR TPS NARASAPURA 
KOLAR 
68 KOLAR MALOR KPS MAST 
169 [KOLAR [MULABAGHO TPS AVANT 
170 [KOLAR SRINIVASPURR 
71 
172 [KOPPAL 
73 [KOPPAL KOPPAL 


PS IRKALGADA 
PS HANAMASAGARA 
KPS TAWARAGERA 


™U 
™™ 
p 
[= 
pad 
Gg 
pe) 
> 
2) 
pad 


slslsls 
w w 
MWN| |W 
pad Pad Fad Pa 
[el [el [e][e) 
™U U 
“™ ™™ 
> > 
೯ [ 
pad pa 
51512 
ಮ್ಸ ™ 
> 

2|2|೫ 
| 


177 |KOPPAL YALABURGA KPS BANOI 
KOPPAL LABURGA KPS MANGALORE 


[ey 
~ 
[fo] 
<2 
> 
z 
Q 
> 


RISHNARAJA PETE 
RISHNARAJAPETE 
DDURU PS BESAGARALLI 

LAVALLI PS HALAGURU 

NDYA PS BASARALU 
ANDYA SOUTH PS GUTHAL COLONY ARAKESWARA NAGARA 
AGAMANGALA PS DEVALAPURA 
ANDAVAPURA KPS CHINAKURALI 


HRIRANGAPATNA KPS ARAKERE 


pa 


[er 
00 
pdr 
2 
B 
> 
Q 
p 
>|>|5 = 


<2 
> 
z 
ಬ 
> 
= 


< 
> 
z 
ಈ 
> 
2 


™™ 


(4) 


188 
189 |MvsorE “°° [HUNASURU 
191 
193 |vsoReE “°° [MYSORERURAL [KPS MANCHEGOWDANAKOPPAU 
195 |MvsoreE “°° [MvsoresouTt”__ [KPSKUVEMPUNAGAR °°] 
NANJANAGUDU 
PERIYAPATNA KPS RAVANDURU 
199 [MvsoeE °° [TNARSIPURA-313 [KPSMUGURUU® |] 
| 200 |RACHURR “131313 [DEVADURGA 
[202 jRcHUR 3“ [MaNavi°—°“°“—“—“—“_ [KPSBYAGAVAT OOO] 
203 [RACHR OOo Mavi” [KpSsMaskki 
204 |RcHUR “oO JRacHUR [KPSMATAMARI 
205 [RACHA 3313 JRAICHUR 
| 206 JRACHURR “1313 [RAICHUR 
207 [RAICHUR SINDHANURU 
208 [RAICHR 31313 [SINDHANURUY oo JKPSAMBAMAT 
209 [RAMANAGARA““__ [CHANPATNA 
| 210 [RAMANAGARA “J [KANAKAPURA UU [KPSHAROHAUI OOO 
211 
212 |RAMANAGARA MASAI “°° [KSkuDUR UU 
213 JRAMANAGARA “ [MaGaoi” °°“ [KPSTHIPPASANDRA °°] 
| 214 [RAMANAGARA ““““_“[RAMANAGARA_ [KPS AWERAHALLI 
215 [shmosa” “3 [BADRAVATH’ °° JKPSANTHARAGANGE °°] 
216 |HMoGA” “°° JHOSANAGARA 
217 |Hmosa” oo JsaaaRA A [KPSANANDAPURA | 
218 |sHiMoGA “°° [SHIKARIPURA 
219 jsHmoca” °° SHIKARIPURA OOO [KPSHITAA 
20 jsMhmosaa”— [sHmoGaa” [KPSKRPURAMSHIMOGA °°] 
220 jHMosa” oo sHmoeaa” [KpssHeNHAU | 
2202jMmMosaa” oo [sHmocaa” [IKPSGAANUU | 
223 |[HmMoca”— soaeaa””””””oKPSAANAVATI OOOO 
200 |HMosaA” °° oTHiRTHAHALUI Oo JKPSKONANDHURUUY 
| 225 [TUMKUR “313 [CHIKKANAYAKANAHALLI 
2206 |mkUe °°“ [oor 7777” pSKADABA |] 
2209 |TmKUR 7373“ Oka” o[KPSHAEPETESSOOOOOOOOOOOO 
230 [TUMKUR “3°33 [THURUVEKERE “J JKPSDHANDINASHVARI 3°33 | 
232 KPS NONAVINAKERE 
EEN TN TN CN 
235 [TUMKUR 373 [TOMKUR OO JKPSEMPRESSTUMAKURU | 
_236 [TUMKUR MaoHuGiRI _ [kKoRATAGERE “°° [KPS IRAKASANDRA COLONY 


245 | KAAPU 3“ [KPSPADUBIDR 

246 | KARKAA 333 [KPSMUNIA 
KARKALA 

248 | 

_249 [UDUPI KUNDAPURA 

EY uoui“°“°“““[KPS HIRIYADAKA ಪ 

UTTARA KANNADA ANKOLA KPS AGASURU 


252 |UTTARA KANNADA BHATKALA 
UTTARA KANNADA BHATKALA 
254 |UTTARA KANNADA HONNAVARA KPSMANK OO 
| 255 [UTTARA KANNADA KARAVARA 
_ 256 [UTTARA KANNADA KARAVARA 


K PS NELLKEN 
[358 |UTTARA KANNADA —— [KUMATA KPS SANTEGOT 
7 KPS MURKVAOA 


259 ALIYALA KPS MURKVADA 
_260 |UTTARAKANNADA SIRS! _ [MUNDAGOD —————]KPS MAAG 
261 
262 |UTTARAKANNADA SIRS! [SiRsi | kPS BILUR 
| 263 |UTTARAKANNADA SIRS! [YALLAPURA ———————JKPSKIROVAT 
| 264 [VUAYAPURA““““““ [BASAVABAGEVADI ——[KPSKUDAG 
265 |VIAYAPURA “°° [CHADACHANA  ————[KPS BARADOIA 
VUAYAPURA INI [KPS HALAGUNAKI 
267 
268 SINDAGI IKPSVANKANCH OO] 
269 [vuavapuRA “Jia [KP JAAWAD 
270 
VUAYAPURA RURAL 
VUAYAPURA RURAL 
VUAYAPURA VUAYAPURA RURAL 
YADGIRI 
YADGIRI 


ಸ್‌ ಸುಬಂಧ-೩ ಗಂ 


ಕರ್ನಾಟಕ ಸರ್ಕಾರ 
ಸಂಖ್ಯೆ: ಇಪಿ 204 ಪಿಎಂಸಿ 2021 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ಬಹುಮಹಡಿ ಕಟ್ಟಡ, 
ಬೆಂಗಳೂರು, ದಿನಾಂಕ:25-10-2021 
ಸುತೋಲೆ 


ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಲ್ಲಿ ಸರ್ಕಾರದ ಜವಾಬ್ದಾರಿಯೊಂದಿಗೆ ಸಮುದಾಯದ 
ಪಾತ್ರವೂ ಅಷ್ಟೇ ಮಹತ್ವದ್ದಾಗಿರುತ್ತದೆ. ಸರ್ಕಾರವು ಸೀಮಿತ ಸಂಪನ್ಮೂಲಗಳ ಮಿತಿಯಲ್ಲಿ ಶಾಲೆಗಳಿಗೆ ಉತ್ತಮ 
ಸೌಲಭ್ಯಗಳನ್ನು ಒದಗಿಸಬೇಕಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಕ್ರಿಯಾಶೀಲ ಸಮುದಾಯವು 
ಸರ್ಕಾರದೊಂದಿಗೆ ಕೈಜೋಡಿಸಿದಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸುವ ಶಾಲೆಗಳನ್ನು ಇನ್ನಷ್ಟು 
ಬಲಪಡಿಸಬಹುದಾಗಿರುತ್ತದೆ. ಈ ನಿಟ್ಟಿನಲ್ಲಿ ಸಮುದಾಯದ ಸಹಕಾರ ಮತ್ತು ಬೆಂಬಲವನ್ನು ಸರ್ಕಾರವು 
ಅಪೇಕ್ಷಿಸುತ್ತದೆ. 


ಪೂರ್ವ ಪ್ರಾಥಮಿಕದಿಂದ 12ನೇ ತರಗತಿಯವರೆಗೆ ಒಂದೇ ಸೂರಿನಡಿ ವಿದ್ಯಾರ್ಥಿಗಳಿಗೆ ಉತ್ತಮ 
ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಪ್ರಾರಂಭಿಸಲಾಗಿರುವ ಕೆ.ಪಿ.ಎಸ್‌ ಶಾಲೆಗಳು ಸಮುದಾಯವನ್ನು 
ಆಕರ್ಷಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಸಮುದಾಯದ ಭಾಗವಾಗಿರುವ ಎನ್‌.ಜಿ.ಒ. ಗಳು 
ಕಾರ್ಪೋರೇಟ್‌ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಶಿಕ್ಷಣಾಸಕ್ಷರು ಕೆ.ಪಿ.ಎಸ್‌ ಶಾಲೆಗಳ 
ಬಲವರ್ಧನೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಬಯಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಈಗಾಗಲೇ 
ಪ್ರಾರಂಭಿಸಲಾಗಿರುವ 276 ಕೆ.ಪಿ.ಎಸ್‌ ಶಾಲೆಗಳ ಸಂಖ್ಯೆಯನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಸರ್ಕಾರ 
ಗಂಭೀರ ಚಿಂತನೆ ನಡೆಸಿ ಹಾಲಿಯಿರುವ ಸರ್ಕಾರಿ ಶಾಲೆಗಳಿಗೆ ಆರ್ಥಿಕ ಮತ್ತು ಶೈಕ್ಷಣಿಕ ಸೌಲಭ್ಯ 
ಒದಗಿಸುವುದರ ಮೂಲಕ ಉತ್ತಮ ಗುಣಮಟ್ಟದ ಮೂಲ ಸೌಕರ್ಯಗಳನ್ನು, ಕಲಿಕಾ ವಾತಾವರಣವನ್ನು 
ನಿರ್ಮಿಸುವ ಮೂಲಕ ಕೆ.ಪಿ.ಎಸ್‌ ಶಾಲೆಗಳನ್ನಾಗಿ ಪರಿವರ್ತಿಸಲು ಜನಪ್ರತಿನಿಧಿಗಳು, ಎನ್‌.ಜಿ.ಒ. ಗಳು, 
ಕಾರ್ಪೋರೇಟ್‌ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಶಿಕ್ಷಣಾಸಕ್ತ ದಾನಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಬಹುದಾಗಿರುತ್ತದೆ. ಸರ್ಕಾರವು ಪ್ರಸ್ತುತ ಕೆ.ಪಿ.ಎಸ್‌ ಶಾಲೆಗಳನ್ನಾಗಿ ಪರಿವರ್ತಿಸಲು ಇರುವ 
ನಿಯಮಗಳನುಸಾರ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ. 


ಹೊಸ ಕೆ.ಪಿ.ಎಸ್‌ ಶಾಲೆಗಳನ್ನು ಪ್ರಾರಂಭಿಸಲು ಆಸಕ್ತಿ ಇರುವ ಎನ್‌.ಜಿ.ಒ. ಗಳು, ಕಾರ್ಪೋರೇಟ್‌ 
ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಆಸಕ್ತ ದಾನಿಗಳು ಶಾಲೆಗಳನ್ನು ಪ್ರಾರಂಭಿಸಲು ಶಾಲೆಗಳ 
ಆಯ್ಕೆಗೆ ಮಾನದಂಡಗಳು:- 


1. ಅನುದಾನಿತ/ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಆಯ್ಕೆಗೆ ಪರಿಗಣಿಸಬಾರ 


4, 


10. 


1. 


12. 


13. 


. ಆದಷ್ಟೂ ಒಂದೇ ಆವರಣದಲ್ಲಿ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಪದವಿ 


ಪೂರ್ವ ಕಾಲೇಜುಗಳಿರಬೇಕು. 


. ಒಂದೇ ಅವರಣದಲ್ಲಿ ಕಾರ್ಯನಿರ್ವಹಿಸದಿರುವ ಆದರೆ ಅದೇ ಗ್ರಾಮ/ಪಟ್ಟಣ/ನಗರದ ಸಮೀಪದಲ್ಲಿ 


ಕಾರ್ಯನಿರ್ವಹಿಸುವ (ಸುಮಾರು 500 ಮೀ ಅಂತರ) ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ 
ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಆಯ್ಕೆ ಮಾಡುವುದು. 


ಕಸಂ 2 ಮತ್ತು 3ರಂತೆ ಶಾಲೆಗಳು ಲಭ್ಯವಿಲ್ಲದಿದ್ದಲ್ಲಿ, ಒಂದೇ ಅವರಣದಲ್ಲಿ 


ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯನ್ನು 
ಆಯ್ಕೆಗೆ ಪರಿಗಣಿಸುವುದು. 

ಒಟ್ಟು ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ 500 ಕ್ಕಿಂತ ಹೆಚ್ಚಾಗಿರುವ ಶಾಲೆಗಳನ್ನು ಆದ್ಯತೆ ಮೇರೆಗೆ 
ಆಯ್ಕೆ ಮಾಡುವುದು. 


- ನಗರ ಪ್ರದೇಶದಲ್ಲಿ ಸೂಕ್ತ ಸ್ಥಳಾವಕಾಶ/ಅವರಣವನ್ನು ಹೊಂದಿರುವ ಶಾಲೆಗಳು ಮತ್ತು ಗ್ರಾಮ/ಪಟ್ಟಣ 


ಪ್ರದೇಶಗಳಲ್ಲಿ ಕನಿಷ್ಠ 3-5 ಎಕರೆ ಜಾಗವನ್ನು ಹೊಂದಿರುವ ಶಾಲೆಗಳನ್ನು ಆಯ್ಕೆ ಮಾಡುವುದು. 
ಈಗಾಗಲೇ ಕೆಪಿಎಸ್‌ ಪ್ರಾರಂಭವಾಗಿರುವ ಗ್ರಾಮ/ಹೋಬಳಿಗಳನ್ನು ಹೊರತುಪಡಿಸಿ ಇತರ 
ಪ್ರದೇಶಗಳಲ್ಲಿರುವ ಶಾಲೆಗಳನ್ನು ಆಯ್ಕೆ ಮಾಡುವುದು. 


. ಗುರುತಿಸಲಾದ ಶಾಲೆಗಳಿಗೆ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿ ಮಾಡುವ ಸಂಪೂರ್ಣ ವೆಚ್ಚವನ್ನು 


ದಾನಿಗಳು / ಸಂಸ್ಥೆಗಳು ಭರಿಸಬೇಕು. ಸರ್ಕಾರದಿಂದ ಈ ಯೋಜನೆಗಳಿಗೆ ಯಾವುದೇ ರೀತಿಯ 
ಆರ್ಥಿಕ ಸಹಾಯವನ್ನು ಅಪೇಕ್ಷಿಸುವಂತಿಲ್ಲ. ಸರ್ಕಾರದಿಂದ ಅಗತ್ಯಬೀಳುವ ಶಿಕ್ಷಕರನ್ನು 
ಒದಗಿಸಲಾಗುವುದು. 


. ಕಟ್ಟಡ ನಿರ್ಮಾಣ, ಮೂಲ ಸೌಕರ್ಯ, ಹೆಚ್ಚುವರಿ ಶಿಕ್ಷಕರ ಅಗತ್ಯತೆ, ಇತರೆ ಅಭಿವೃದ್ಧಿ 


ಕಾರ್ಯಗಳನ್ನು ಒಳಗೊಂಡಂತೆ ಒಂದು ವಿವರವಾದ ಕ್ರಿಯಾಯೋಜನೆಯನ್ನು ಸಲ್ಲಿಸಬೇಕು. 

ಆಸಕ್ತ ಸಂಸ್ಥೆಗಳು / ವ್ಯಕ್ತಿಗಳು ನಿಗದಿತ ಸಮಯದೊಳಗೆ ತಮ್ಮ ಯೋಜನೆಯನ್ನು 
ಪೂರ್ಣಗೊಳಿಸಲು ಸಿದ್ಧರಿರಬೇಕು. 

ಇಂತಹ ಸಂಸ್ಥೆ / ವ್ಯಕ್ತಿಗಳು ತಮ್ಮ ಯೋಜನೆಯ ಅನುಷ್ಠಾನದಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು 
ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು ಹಾಗೂ ಸಂಬಂಧಿಸಿದ ಶಾಲೆಯ ಎಸ್‌.ಡಿ.ಎಂ.ಸಿ ಯ 
ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸಬೇಕು. 

ಪೂರ್ವ ಪ್ರಾಥಮಿಕ ವಿಭಾಗವನ್ನು ಪ್ರಾರಂಭಿಸಿ, ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ಅತಿಥಿ 
ಶಿಕ್ಷಕರು ಮತ್ತು ಆಯಾಗಳನ್ನು ನೇಮಕ ಮಾಡಿಕೊಂಡು ಅವರಿಗೆ ಎರಡು ವರ್ಷದ ಅವಧಿಯವರೆಗೆ 
ನಿಯಮಾನುಸಾರ ಗೌರವ ಸಂಭಾವನೆಯನ್ನು ಪಾವತಿಸಲು ಸಿದ್ದರಿರಬೇಕು. 

1CT-ಚಟುವಟಿಕೆಗಳಾದ ಸ್ಮಾರ್ಟ್‌ ಕ್ಲಾಸ್‌, ಕಂಪ್ಯೂಟರ್‌ ಕೊಠಡಿ ಮತ್ತು ಮಕ್ಕಳ ಸಂಖ್ಯೆಗನುಗುಣವಾಗಿ 
ಕಂಪ್ಯೂಟರ್‌ಗಳನ್ನು ಒದಗಿಸಲು ಸಿದ್ಧರಿರಬೇಕು. 


14. ಶಾಲೆಗಳಿಗೆ ಅಗತ್ಯವಿರುವ ಬೋಧನಾ ಕೊಠಡಿಗಳು, ಪ್ರಯೋಗಾಲಯ ಕೊಠಡಿಗಳು, ಗ್ರಂಥಾಲಯ 
ಕೊಠಡಿಗಳು, ಕ್ರೀಡಾ ಕೊಠಡಿಗಳು, ಸಭಾಭವನ, ಭೋಜನಾಲಯ ಕೊಠಡಿ, ಶುದ್ಧಕುಡಿಯುವ 
ನೀರಿನ ಘಟಕ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ಧರಿರಬೇಕು. 

15. ಸಂಸ್ಥೆ/ವ್ಯಕ್ತಿಗಳು ಇಚ್ಛಿಸಿದಲ್ಲಿ ತಾವು ಅಭಿವೃದ್ಧಿಪಡಿಸಿದ ಶಾಲೆಗಳಿಗೆ ತಾವು ಸೂಚಿಸಿದ ಹೆಸರನ್ನು 
ಇಡಲು ಪ್ರಸ್ತಾಪಿಸಬಹುದು. ಈ ಕುರಿತು ಸರ್ಕಾರವು ಪರಿಗಣಿಸುತ್ತದೆ. 


ಈ ಮೇಲ್ಕಂಡ ಅಂಶಗಳಿಗೆ ಬದ್ಧರಾಗಿ ಸರ್ಕಾರದ ಆಶಯ ಮತ್ತು ನೀತಿಗೆ ಕ್ರಿಯಾಶೀಲ 
ಸಮುದಾಯದ ಸಹಭಾಗಿತ್ವದಲ್ಲಿ ಉತ್ತಮಗುಣಮಟ್ಟದ ಕಲಿಕೆಯನ್ನು ಒದಗಿಸುವ ಯಾವುದೇ ಪ್ರಯತ್ನಗಳಿಗೆ 
ಬೆಂಬಲವಾಗಿ ನಿಂತು ಸರ್ಕಾರವು ಈಗಾಗಲೇ ನಿಗದಿಪಡಿಸಿರುವ ಮಾನದಂಡಗಳನುಸಾರ ಕೆ.ಪಿ.ಎಸ್‌. 
ಶಾಲೆಗಳನ್ನು ಪ್ರಾರಂಭಿಸಲು ವ್ಯಕ್ತಿಗಳು / ಸಂಸ್ಥೆಗಳು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 


ತಮ್ಮ ನಂಬುಗೆಯ, 
ಜೆ. ಲಕ್‌: Dyfi 
(ಹೆಚ್‌.ಎಸ್‌. ಶಿವಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
$(ಪ್ರಾಥಮಿಕ ಶಿಕ್ಷಣ) ಶಿಕ್ಷಣ ಇಲಾಖೆ. 


ಇವರಿಗೆ; 

Lk ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು. 

. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. 

ರಾಜ್ಯದ ಎಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು. 

ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು. 

ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಲಬುರಗಿ / ಧಾರವಾಡ. 

ರಾಜ್ಯದ ಎಲ್ಲಾ ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ಸಯಾಧಿಕಾರಿಗಳು, 
ಸಮಗ್ರ ಶಿಕ್ಷಣ ಕರ್ನಾಟಕ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 

7. ರಾಜ್ಯದ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ. 


[xe] 


8. ಶಾಖಾ ರಕ್ಷಾ ಕಡತ / ಹೆಚ್ಚುವರಿ ಪ್ರತಿ / ಮಾಹಿತಿ ಕೇಂದ್ರ 


maw 


ಪ್ರತಿ (ಮಾಹಿತಿಗಾಗಿ): 
1. ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರ ಆಪ್ತ ಕಾರ್ಯದರ್ಶಿ, ವಿಧಾನಸೌಧ, 
ಬೆಂಗಳೂರು. 


2. ಸರ್ಕಾರದ ಕಾರ್ಯದರ್ಶಿ, ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ ರವರ ಆಪ್ತ ಕಾರ್ಯದರ್ಶಿ. 


3. ಸರ್ಕಾರದ ಅಪರ ಕಾರ್ಯದರ್ಶಿ(ಆಡಳಿತ), ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ ರವರ ಆಪ್ತ 
ಸಹಾಯಕ. 

4. ಸರ್ಕಾರದ ಉಪ ಕಾರ್ಯದರ್ಶಿ(ಸೇವೆಗಳು-1 ಮತ್ತು 2), ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 
ರವರ ಆಪ್ಪ ಸಹಾಯಕರು. 


